ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ;: 12 ನೇ ಮಾರ್ಚ್‌, 2020 


ರಾಯಚೂರು ಪಟ್ಟಿಣದ ಯರಮರಸ ಪ್ರದೇಶದ ಜೂಜುಕ್ನಬ್‌ ಬಗ್ಗೆ (playing cards) 
ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು)- 
106 (654) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಯಚೂರು ನಗರದ ಯರಮರಸ ಪ್ರದೇಶದ ಕಬ್‌ನಲ್ಲಿ ಜೂಜಾಟ (ಇಸ್ಟೀಟ್‌) ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಈ ಕ್ಲಬ್‌ ಅಂತರ ರಾಜ್ಯ ಕಬ್‌ ಆಗಿ ಮಾರ್ಪಟ್ಕಿದ್ದು ಇಲ್ಲಿಗೆ ತೆಲಂಗಾಣ ಮತ್ತು ಆಂದ್ರ, ಕರ್ನಾಟಿಕದ 
ಜೂಜುಗಾರರು ಬರುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಇದರ ನಿಯಂತ್ರಣಕೆ ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು? 


(ST 


